ಉತ್ತರಿಸುವ ದಿನಾಂಕ 
ಉತ್ತರಿಸುವ ಮಾನ್ಯ ಸಚಿವರು 


655 
ಶ್ರೀ ಕೆ.ಹರೀಶ್‌ ಕುಮಾರ್‌ 


(ವಿಧಾನ 
ಸಭೆಯಿಂದ ಚುನಾಯಿತರಾದವರು) 
17-09-2021 

ಕೃಷಿ ಸಚಿವರು 


ಸ್ನ 


WL 


ಉತ್ತರ 


ಫಸಲ್‌ ಭೀಮಾ ಯೋಜನೆಯಡಿ ಕೇಂದ್ರ 
ಸರ್ಕಾರದ ವತಿಯಿಂದ ವಿಮೈೆ; 
ಪಾವತಿಸಿದ ರೈತರಿಗೆ ಬೆಳೆ ಹಾನಿಯಿಂದ 
ನಷ್ಟ ಉಂಟಾದ ಸಂದರ್ಭದಲ್ಲಿ ಬೆಳೆ 
ವಿಮೆ ಪರಿಹಾರ ನೀಡುವಲ್ಲಿ ಆಗುತ್ತಿರುವ 
ನಿಧಾನಗತಿ/ತೊಂದರೆ ಹಾಗೂ 
ವಿಳಂಬದಿಂದ ರೈತರು ಸಂಕಷ್ಟಕ್ಕೆ 
ಸಿಲುಕುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಫಸಲ್‌ ಭೀಮಾ ಯೋಜನೆಯಡಿ ಬೆಳ ವಿಮೆ ನಷ್ಟ 
ಪರಿಹಾರವನ್ನು ಲೆಕ್ಕಾಚಾರ ಮಾಡಿದ ನಂತರ ಬೆಳೆ ಸಮೀಕ್ಷೆ 
ವರದಿಯೊಂದಿಗೆ ತಾಳೆ ಮಾಡಿ, ಬೆಳೆ ತಾಳೆಯಾದ ಅರ್ಹ 
ಫಲಾನುಭವಿಗಳ ಬ್ಯಾಂಕ್‌ ಖಾತೆಗೆ ನೇರವಾಗಿ ಸಂರಕ್ಷಣೆ 
ತಂತ್ರಾಂಶದ ಮುಖಾಂತರ ಬೆಳೆ ನಷ್ಟ ಪರಿಹಾರ ಮೊತ್ತವನ್ನು 
ವರ್ಗಾವಣೆ 
ಮಾಡಲಾಗುತ್ತಿದೆ. 


{Direct Beneficiary Transfer) 


ರೈತರ ಬ್ಯಾಂಕ್‌ ಖಾತೆಯ ವಿವರ ಸರಿಯಾಗಿ ಸಲ್ಲಿಸದೇ 
ಅಥವಾ ಬ್ಯಾಂಕ್‌ ಖಾತೆಯ ಸಂಖ್ಯೆಯನ್ನು 


ಜೋಡಣೆಯಾಗದಿದ್ದಲ್ಲಿ ಮಾತ್ರ 


ಇದ್ದಲ್ಲಿ 
ಆಧಾರ್‌ನೊಂದಿಗೆ 
ವಿಳಂಬವಾಗುತ್ತಿರುತ್ತದೆ. 


ಆ) 


ಬಂದಿದ್ದಲ್ಲಿ; ಸರ್ಕಾರ ಕೈಗೊಂಡ 
ಕ್ರಮಗಳೇನು; (ಸಂಪೂರ್ಣ ಮಾಹಿಶಿ 
ನೀಡುವುದು) 


2019-20ನೇ ಸಾಲಿನಿಂದ ಪ್ರಥಮ ಬಾರಿಗೆ ಸಂರಕ್ಷಣೆ 
ತಂತ್ರಾಂಶದ ಮುಖಾಂತರವೇ ವಿಮಾ ಸಂಸ್ಥೆಯವರಿಂದ ಬೆಳೆ 
ಏಮೆ ಪರಿಹಾರ ಮೊತ್ತವನ್ನು ರೈತರ ಬ್ಯಾಂಕ್‌ ಖಾತೆಗೆ 
ನೇರವಾಗಿ ವರ್ಗಾವಣೆ 
ಮಾಡಲಾಗುತ್ತಿದೆ. ಈ ರೀತಿಯಾಗಿ ಅರ್ಹ ಫಲಾನುಭವಿಗಳಿಗೆ 
ಬೆಳೆ ವಿಮೆ ಪರಿಹಾರ ಮೊತ್ತವನ್ನು ಇತ್ಯರ್ಥಪಡಿಸುವುದರಿಂದ 
ಪಾರದರ್ಶಕತೆ ಮತ್ತು ನೈಜ ಸಮಯ ಪಾವತಿಯ ಸ್ಥಿತಿಗತಿ 
ದೊರಕುತ್ತದೆ. 


(Direct Beneficiary Transfer) 


ರೈತ ಫಲಾನುಭವಿಗಳ ಆಧಾರ್‌ ಸಂಖ್ಯೆ ಬ್ಯಾಂಕ್‌ 
ಖಾತೆಗೆ ಲಿಂಕ್‌ ಆಗದೆ ಇರುವ/ಖಾತೆಗೆ ನಿಗದಿಪಡಿಸಿರುವ 
ಗರಿಷ್ಠ ಕೆಡಿಟ್‌ ಮಿತಿಯನ್ನು' ಮೀರಿರುವನಿರ್ಬಂಧಿತ ಅಥವಾ 
ಫ್ರೋಜನ್‌ ಖಾತೆಗಿಷ್ಠಿಯ ಆಧಾರ್‌/ಎನ್‌.ಪಿ.ಸಿ. ಐ. ನಿಂದ 


ತಿರಸ್ಕೃತ, ಈ ಎಲ್ಲಾ ಕಾರಣಗಳಿಂದಾಗಿ, ವಿಮೆ ಕಂಪನಿಗಳು 


« 


ರೈತರಿಗೆ ಬೆಳೆ ವಿಮೆ ಪಾವತಿಸುವಲ್ಲಿ ವಿಳಂಬವಾಗುತ್ತಿದೆ. ಈ 
ಕುರಿತು ರೈತರಿಗೆ ಆಧಾರ್‌ ಸಂಖ್ಯೆಯನ್ನು ಬ್ಯಾಂಕ್‌ 
ಖಾತೆಯೊಂದಿಗೆ ಜೋಡಣೆ ಮಾಡಲು ಹಾಗೂ ಆಧಾರ್‌ 
ವಿವರಗಳನ್ನು ಇಂದೀಕರಿಸುವಂತೆ ಪ್ರಚಾರ ಮಾಡಲಾಗುತ್ತಿದೆ. 


ಪ್ರತಿ ಹಂಗಾಮಿನಲ್ಲಿ ಸಂರಕ್ಷಣೆ ತಂತ್ರಾಂಶದಲ್ಲಿ ಕ್ಷೇಮು 
ಲೆಕ್ಕಚಾರ ಮಾಡಿದ ನಂತರ ವಿಳಂಬ ಮಾಡದೆ ಬೆಳೆ ವಿಮೆ 
ಪರಿಹಾರವನ್ನು ಸಂರಕ್ಷಣೆ ತಂತ್ರಾಂಶದ ಮುಖಾಂತರ 
ಇತ್ಯರ್ಥಪಡಿಸುವಂತೆ ವಿಮಾ ಸಂಸ್ಥೆ ವರಿಗೆ ನಿರ್ದೇಶನ 
ನೀಡಲಾಗಿದ್ದು, ಅದರಂತೆ ಕ್ರಮವಹಿಸಲಾಗಿದೆ. 


ಇ) 


ರಾಜ್ಯದಲ್ಲಿ 2019-20, 2020-21ನೇ 
ಸಾಲಿನಲ್ಲಿ ಬೆಳೆ ವಿಮೆ ಪರಿಹಾರ 
ಯೋಜನೆಯಡಿಯಲ್ಲಿ ಬೆಳೆ ಪರಿಹಾರ 
ಪಡೆದ ರೈತರ ಸಂಖ್ಯೆ ಎಷ್ಟು? (ಅಂಕಿ 
ಅಂಶಗಳೊಂದಿಗೆ ಮಾಹಿತಿ 
ಒದಗಿಸುವುದು) 


ರಾಜ್ಯದಲ್ಲಿ 2019-20. 2020-21ನೇ ಸಾಲಿನಲ್ಲಿ ಬೆಳೆ 
ವಿಮೆ ಪರಿಹಾರ ಯೋಜನೆಯಡಿಯಲ್ಲಿ ಬೆಳೆ ಪರಿಹಾರ ಪಡೆದ 
ರೈತರ ವವರ ಈ ಕೆಳಗಿನಂತಿದೆ. 


ಪರಿಹಾರ ಪಡೆದ ರೈತ 

ವರ್ಷ 
ಫಲಾನುಭವಿಗಳ ಸಂಖ್ಯೆ 
2019-20 6,48,220 
2020-21 3,50,456 
ಒಟ್ಟು 9,98:676 


z ಸರಖ್ಯೆೃ-103 ಕೃಕೈ 2021 ವಿ 


